ಡಾ| ಎಂ. ಎಂ. ಕಲಬುರ್ಗಿ 


ದಂಡಿನ ದಾರಿ 


ಶಿವಶರಣರಂ ಕಲ್ಯಾಣದಿಂದ ಉಳಿವೆಗೆ ಬಂದ 
ದಾರಿಯ ಸವಂಗ್ರ ಶೋಧ ಇನ್ನೂ ನಡೆಯಬೇಕಾಗಿದೆ. 
೮೦೦ ವರ್ಷ ಕಳೆದರೂ ಈ ದಾರಿಯನ್ನು ಅಕ್ಕ ಪಕ್ಕದ 
ಹಳ್ಳಿಯ ಜನ “ದಂಡಿನ ದಾರಿ” ಎಂದರ ನೆನಪಿಟರ್ಕಿ 
,ಕರೆಯಂತ್ರಿರುವದು ಅದರೆ ಐತಿಹಾಸಿಕ ಮಹತ್ವಕ್ಕೆ 
ನಿದರ್ಶನವೆನಿಸಿದೆ, 

ಜನಪರ ವರೌಲ್ಯ ಸ್ಥಾಪನೆಗಾಗಿ ದನಿಯೆತ್ತಿದ 
ಶರಣರು, ರಾಜನ ಸೈನ್ಯದಿಂದ ಅಟ್ಟಿಸಿಕೊಂಡಂ 
ಉಳಿವೆಯವರೆಗೆ ನೆತ್ತರಂ ಸುರಿಸುತ್ತ ಸಾಗಿ ಬಂದ ಈ 
"ಹುತಾತ್ಮರ ಹಾದಿ' ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿಯೇ 
ಒಂದಂ ಐತಿಹಾಸಿಕ ವರಾರ್ಗವೆನಿಸಿದೆ. ಈ ಮಾರ್ಗ 
ಸಂಶೋಧನೆಗೆ ಜನವದಂತಿ, ಐತಿಹಾಸಿಕ ಕುರಂಹಂಗಳನ್ನು 
ಬಿಟ್ಟರೆ ನವಂಗೆ ೆರವಾಗುವ ಸಾಹಿತ್ಯ ಕೃತಿಗಳು ನಾಲ್ಕು: 
ಚನ್ನಬಸವ ಪುರಾಣ, ಕಾಲಜ್ಞಾನ ವಚನ, ಶರಣಲೀಲಾ 
ಮೃತ, ರೇಚಣ್ಣನ ವಚನ, 


ಇವುಗಳಲ್ಲಿ ಕಾಲಜ್ಞಾ ನ ವಚನವು ಕಲ್ಮಾಣ, 
ಗೊಡಚಿ, ಕೊಡಕೋಳ, ಮೊದಲೂರು, ತವಲೂರು, 
ಮುರಗೋಡ, ಮೂಗಬಸವ, ಕಾದರವಳ್ಳಿ,ಸಾಂಬ್ರಾಣಿ, 
ಮೇಲುಗೈಯ ಯಲ್ಲಾಪುರ, ಉಳಿವೆ ಎಂದೂ, 
ಚನ್ನಬಸವಪುರಾಣವು ಕಲ್ಯಾಣ, ತೊರಗಲ್ಲು, ತಡಕೋಡ, 
ಕಾದರವಳ್ಳಿ, ವಂರಗೋಡ, ಉಳಿವೆಯೆಂದೂ, ಶರಣ 
ಲೀಲಾಮೃತವು ಕಲ್ಯಾಣ, ತಡಕೋಡ, ವಂರಗೋಡ, 
ಮೂಗಬಸವ, ಗೊಡಚಿ, ಉಳಿವೆಯೆಂದೂ, ರೇಚಣ್ಣನ 
ವಚನವು ಕಲ್ಮಾಣ, ಕಾದರವಳ್ಳಿ, ಮಂರಗೋಡ, ಉಳಿವೆ 


೧೭ 


ಯೆಂದೂ' ಈ ದಾರಿಯ ಮೇಲಿನ  ಊರುಗಳನ್ನಿ 
ಸೂಚಿಸುತ್ತವೆ. ನೋಡಲಿಕ್ಕೆ ನಾಲ್ಕು ಕೃತಿಗಳಾದರೂ 
ಇವು ಒದಗಿಸಂವ ವಿವರ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ 
ಬಗೆಯಾಗಿದೆ. ಇವುಗಳಲ್ಲಿ ಕಾಲಜ್ಞಾನ ವಚನವು 
ಕಲ್ಯಾಣದ _ತರಂವಾಯಂ ಒಮ್ಮೆಲೇ ರಾಮದುರ್ಗ 
ತಾಲೂಕಿನ ಗೊಡಚಿಯನ್ನೂ , ಶರಣಲೀಲಾಮೃತವು ಜೆ ೈಲ 
ಹೊಂಗಲ ತಾಲೂಕಿನ ಕಾದರವಳ್ಳಿಯನ್ನೂ, ರೇಚಣ್ಣನ 
ವಚನವು ಧಾರವಾಡ ತಾಲೂಕಿನ ತಡಕೋಡನ್ನೂ, 
ಚೆನ್ನಬಸವಪುರಾಣ ರಾವಂದುರ್ಗ ತಾಲೂಕಿನ 
ತೊರಗಲ್ಲನ್ನೂ”ಸೂಚಿಸುತ್ತವೆ. ಹೀಗಾಗಿ ಕಲ್ಮಾಣದಿಂದ 
ಈ ಊರುಗಳವರೆಗೆ ಶರಣರು ಯಾವ ಯಕಾವ ಗ್ರಾಮ 
ಗಳ ಮೂಲಕ ಹೊರಟುಬಂದರೆಂಬ ಸೂಚನೆ ಈ ವರೆಗೂ 
ಲಭ್ಯವಾಗಿರಲಿಲ್ಲ... ಅಂದರೆ ಈ ದಂಡಿನದಾರಿಯಂ 
ಪೂರ್ವಾರ್ಧ ಪತ್ತೆಯಕಾಗಿರಲಿಲ್ಲ. ಈ ಪೂರ್ವಾರ್ಧ 
ದಾರಿಯನ್ನು ಸೂಚಿಸುತ್ತ ಉತ್ತರಾರ್ಧ ದಾರಿಯನ್ನ 
ಸ್ವಲ್ಪ ಭಿನ್ನವಾಗಿ ಹೇಳುವ "ಉಳಿವೆಯ ಮಹಾತ್ಮೆ? 
ಹೆಸರಿನ ಕೃತಿಯೊಂದು ಕನ್ನಡ ಅಧ್ಯಯನ ಪೀಠದ 
ಹಸ್ತಪ್ರತಿ ಭಾಂಡಾರದಲ್ಲಿದೆ. (ಈ ಕೃತಿಯತ್ತ ನನ್ನ 
ಗಮನ ಸೆಳೆದ ಡಾ, ಬಿ.ಆರ್‌. ಹಿರೇಮಠ ಅವರಿಗೆ 
ಕೃತಜ್ಞ). ಇದರ ಕತಣ್ಯ ಸೋದೆಯ ಅರಸಂ 
ಸದಾಶಿವರಾಯ (೧೬೭೪-೯೭). ಬೆಳವಡಿ ಮಲ್ಲಮ್ಮನ 
ಸೋದರನಾದ ಇವನು ಮಹಾಶಿವಭಕ್ತನಾಗಿದ್ದನಂ. ತನ್ನ 
ಗ್ರಂಥಗಳಲ್ಲಿ “ಶ್ರೀ ಮನ್ಮಹಾವೀರವಕಾಹೇಶ್ಶ ಸ್ವ ರಾಚಾರ್ಯ 
ಮಳೆಯಗುರು ನಂದೀಶನ ಕರಂಣ ಸಂಜಾತ” ಎಂದು 
ಕರೆದುಕೊಂಡಿರುವ ಈತನು, ಬನವಾಸಿಯ ಮಧುಕೇಶ್ವರ 
ದೇವಾಲಯಕ್ಕೆ ತ್ರಿಲೋಕ ಮಂಟಪವನ್ನು ಕಾಣಿಕೆಯಾಗಿ 


ಇತಿಹಾಸ ದರ್ಶನ 


1x 


ನೀಡಿದ್ದು, ಇದರ ಸುತ್ತಲೂ ಶರಣರ ವಿಗ್ರಹಗಳನ್ನು 
ಕಂಡರಿಸಲಾಗಿದೆ. 


ಹೀಗೆ ಶರಣರ ಬಗ್ಗೆ ಅಪಾರ ಭಕ್ತಿಯಂಳ್ಳ ಈತನ 
“ಉಳಿವೆ ಮಾಹಾತ್ಮೆ' ಶರಣರು ಕಲ್ಯಾಣದಿಂದ ಉಳಿವೆಗೆ 
ಬಂದ ದಾರಿಯ ಮೇಲಿನ ಊರುಗಳನ್ನು ಹೀಗೆ ಹೇಳಂ 
ತ್ತದೆ : . ಕಲ್ಕಾಣ_ಪರವತಾಬಾದ (ಗುಲಬರ್ಗಾ 
ತಾಲೂಕಂ)-ಪೇರಜಾಬಾದ (-ಫಿರೋಜಾಬಾದ 
ಗುಲಬರ್ಗಾ ತಾ.)-ಕೋಳಕೂರ (ಜೇವರಗಿ ತಾ.)- 
ಬಡದಳೆ (ತಾಲೂಕು ?), ಸತ್ತಿಗ್ಗೆರೆ (ಸವದತ್ತಿ ತಾ.)- 
ಮುರಗೋಡ (ಸವದತ್ತಿ ತಾ.) ಹುಬ್ಬಳ್ಳಿ ಬಂಕಾಪುರ. 
ಹಾನಗಲ್ಲ-ಮಂಳಂಗೆ (ಎಮಳಗಿ, ಮುಂಡಗೋಡ ತಾ.)- 
ಜಾಂಗಲಿಕ್ಷೇತ್ರ (ಎಜಗಳಬೆಟ್ಟಿ ? ಸೂಪಾ ತಾ)- 
ಸೋದೆ (ಇಸೊಂದಾ, ಸಿರ್ಸಿ, ತಾ.)_ತುಂಬೆಬೀಡಂ 
(ಯಲ್ಲಾ ಪೂರ ತಾ.) ಯಲ್ಲಾಪೂರ-ಬೆನಕನ ಘಟ್ಟಿ 
(ಯಲ್ಲಾಪೂರ ತಾ.) ಅಂಜನಾನದಿ (-ಕಾಳಿನದಿ)- 
ಮಲ್ಲಾಪೂರ (ತಾ?), ಜನಿಪರ್ವತ (ತಾ?)- ಬಿದುರೆಪುರ 
(ಎಬಿದರಹಳ್ಳಿ ಯಲ್ಲಾಪೂರ ತಾ.)-ಹೆಬ್ಬಾಳ ಪಳ್ಳಿ 
(ಎಹೆಬ್ಬಳ್ಳಿ, ಸಿರ್ಸಿ ತಾ.)-ಉಳಿವೆ (ಸೂಪಾ ತಾ.) 


ಇತಿಹಾಸ ದರ್ಶನ 


ಹೀಗೆ ವಿವರಗಳನ್ನು ನೀಡುವ ಈ ಕೃತಿಯ ಮೂಲಕ 
ದಂಡಿನದಾರಿಯ ಪೂರ್ವಾರ್ಧದ ಕೆಲವು ಗ್ರಾಮಗಳಂ 
ಪ್ರಥಮಂ ಸಲ ತಿಳಿದಂಬರುತ್ತವೆ. ಗುಲಬರ್ಗಾ ಜಿಲ್ಲೆಗೆ 
ಸಂಬಂಧಿಸಿದ ಪರ್ವತಾಬಾದ, ಹಫಿರೋಜಾಬಾದ, 
ಕೋಳಕೂರ, ಬಡದಳ ಈ ಗ್ರಾಮಗಳಲ್ಲಿ, ಅದೇರೀತಿ 
ಮುಂದಿನ ಗ್ರಾಮಗಳಲ್ಲಿ ಶೋಧ ನಡೆಯಬೇಕಾಗಿದೆ. 


ಸೋದೆಯಂ ಅರಸರಂ ಉಳಿವೆಯ ಪರಮ ಭಕ್ತರು. 
"ಉಳಿವೆ ಚೆನ್ನಬಸವೇಶ್ವರನ ವಾರ್ಧಕ' ಹೆಸರಿನ 
ಅಪ್ಪಕಟಿತ ಕೃತಿಯಲ್ಲಿ ಇವರು ಚೆನ್ನಬಸವೇಶ್ವರನ ಜಾತ್ರೆ 
ನಡೆಸುತ್ತಿದ್ದು ದನ್ನು “ಸುಧಾಪುರದರಸು ವಾಳ್ಪ ಬಂಧುರ 
ಬಸವೇಶ್ವರನಂತ್ಸವ' ಎಂಬ ವಕಾತಿನ ವಂಣಲಕ ಸೂಚಿಸ 
ಲಾಗಿದೆ. ಹೀಗೆ ಶರಣರ ಬಗ್ಗೆ, ಉಳಿವೆ ಬಗ್ಗೆ ವಿಶೇಷ 
ಭಕ್ತಿಯಂಳ್ಳೆ ಈ ರಾಜಮನೆತನದ ಸದಾಶಿವರಾಯ 
ಹೇಳುವ ಈ ಗ್ರಾಮಗಳನ್ನು ನಾವು ನಂಬಬಹಂದಾಗಿದೆ. 
ಈಗ ಈ ಎಲ್ಲ ಕೃತಿಗಳಲ್ಲಿ ಸೂಚಿತವಾದ ಗ್ರಾಮಗಳಲ್ಲಿ 
ಶೋಧ ನಡೆಸಿ, ದಂಡಿನದಾರಿಯನ್ನು ಇನ್ನೂ ಸ್ಪಷ್ಟ 'K 
ವಾಗಿ, ಸಮಗ್ರವಾಗಿ ಗುರುತಿಸಬೇಕಾಗಿದೆ, 


೧೭೩ 


